ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


959 


ಶ್ರೀ ಎಸ್‌.ಎಲ್‌ ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ 
15.03.2021 


ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ಕ ಸಂ] ಪ್ರಶ್ನೆ | | ಉತ್ತರ " 

r ಅ) 01.08.2008ರ ನಂತರ್‌ ಸರ ಸರ್ಕಾರದ್‌ ಆದೇಶ ಸಂಖ್ಯೆ ಇಡ 255 ಎಸ್‌ವರ್‌ಪ 
ನೇಮಕಾತಿ ಹೊಂದಿದ ಸರ್ಕಾರಿ J | 2016 ದಿನಾಂಕ:23/07/2018ರನ್ವಯ ದಿನಾಂಕ:01/08/2008ರ 
ಅನುದಾನಿತ ಪೌಢಶಾಲಾ | ನಂತರ ಪೌಢಶಾಲೆಗಳಿಗೆ ನೇಮಕಗೊಂಡು ಕರ್ತವ್ಯಕ್ಕೆ 
ಶಿಕ್ಷಕರು/ಮುಖ್ಯೋಪಾಧ್ಯಾಯರು ಹಾಜರಾದ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆ ನೀಡಲು 
ಹಾಗೂ ಪದವಿ ಪೂರ್ವ ಕಾಲೇಜು ಅವಕಾಶವಿರುವುದಿಲ್ಲ." 
ಉಪನ್ಯಾಸಕರಿಗೆ ವಿಶೇಷ 
ಭತ್ಯೆಯಿಂದ ವಂಚಿತರಾದವರಿಗೆ 
ವೇತನ ತಾರತಮ್ಯ ಸರಿಪಡಿಸಲು 


ಒಂದು ವಾರ್ಷಿಕ ಬಡ್ತಿ ನೀಡಲು 
ಕೈಗೊಂಡ ಕ್ರಮಗಳೇನು; 


ಆ) 


ಸದರ ಸರ್ಕಾರ್‌ 7 ಆನದಾನತ 


ಪೌಢಶಾಲಾ 
ಮುಖ್ಯೋಪಾಧ್ಯಾಯರು 
ಪದವಿ ಘಟ ಕಾಲೇಜು 
ಉಪನ್ಯಾಸಕರಿಗೆ ವಿಶೇಷ .ಭತ್ಯೆ 
ನ್ಯಾಯಯುತವಾಗಿ ನೀಡಬೇಕೆಂದು 
ಕೆಎಟಿ, ಸರ್ವೋಚ್ಛ 
ನ್ಯಾಯಾಲಯದ ತೀರ್ಪು ಇದ್ದರೂ 
ನ್ಯಾಯ ನೀಡಲು ವಿಳಂಬಕ್ಕೆ 
ಕಾರಣಗಳೇನು; 


ಶಿಕ್ಷಕರು / 
ಹಾಗೂ 


ಮಾನ್ಯ ನ್ಯಾಯಾಲಯ ಮತ್ತು ಮಾನ್ಯ ಕರ್ನಾಟಕ 
ಆಡಳಿತ 'ಸ್ವಾಯಮಂಡಳಿಯಿಂದ 'ದಿನಾಂಕ:01/08/2008ರ 
ನಂತರ. ಸೇಮಕುತಿಗೊಂಡ ಶಿಕ್ಷಕರು ಹಾಗೂ 
ಉಪನ್ಯಾಸಕರುಗಳಿಗೆ ವಿಶೇಷ ಭತ್ಯೆ ನೀಡುವುದು ಸಮಂಜಸ 
ಎಂದು ಯಾವುದೇ ಪ್ರಕರಣಗಳಲ್ಲಿ” ತೀರ್ಪು ನೀಡಿರುವುದಿಲ್ಲ. 
ಆದ್ದರಿಂದ ಇಂತಹ ತೀರ್ಪು ನೀಡಿರುವ ಬಗ್ಗೆ ಗಮನಕ್ಕೆ 
ಬಂದಿರುವುದಿಲ್ಲ. 


ಇ) 


ಈ ಸರ್ಕಾರಿ 7 ಅನುದಾನಿತ 
ಪೌಢಶಾಲಾ ಶಿಕ್ಷಕರು / 
ಮುಖ್ಯೋಪಾಧ್ಯಾಯರು ಹಾಗೂ 
ಪದವಿ ಪೂರ್ವ ಕಾಲೇಜು 
ಉಪನ್ಯಾಸಕರು ಪಡೆದ ವಿಶೇಷ 
ಭತ್ಯೆ ಮೊತ್ತವನ್ನು ಮರು ವಸೂಲಿ 
ಮಾಡಲು ಆದೇಶಗಳ ಮೂಲಕ 
ಒತ್ತಡ ಹಾಕಲಾಗುತ್ತಿರುವುದು 
ನಿಜವೇ; 


ಭಾರತದ ಲೆಕ್ಕ ನಿಯಂತ್ರಕರು” ಮತ್ತು 
ಮಹಾಲೆಕ್ಕಪರಿಶೋಧಕರ ವರದಿ, ಸ್ಥಳೀಯ ಸಂಸ್ಥೆಗಳು, ಇವರೆ 
ಮಾರ್ಚ್‌ 2017ಕ್ಕೆ ಕೊನೆಗೊಂಡ ಔರದಿಯ ಕಂಡಿಕೆ 2.1ರಲ್ಲಿ | 
ಸರ್ಕಾರದ ಆದೇಶಗಳಿಗೆ “ವಿರುದ್ಧವಾದ ಬಟವಾಡೆ 
ಅಧಿಕಾರಿಗಳು ದಿನಾಂಕ:01/08/2008ರ ನಂತರ 
ನೇಮಕಗೊಂಡ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು 
ಪಾವತಿಸಿದ್ದು, ಸದರಿ "ಮೊತ್ತವನ್ನು (ಪ್ರಾಥಮಿಕ ಠೂ 127 
ಮತ್ತು ರೊ.. ಪೌಢ-5.13 ನೋಟ) ಸಂಬಂಧಿಸಿದ. ಶಿಕ್ಷಕರಿಂದ 
ವಸೂಲಿಯ ಕುರಿತು ಆಕ್ಷೇಪಣೆಯಲ್ಲಿಟಿರುತ್ತಾರೆ. 
ಆಕ್ಷೇಪಣೆಯಂತೆ ಕ್ರಮವಹಿಸಲಾಗುತ್ತಿದೆ. : 


ಈ) 


ಎಟಿ, 

ನ್ಯಾಯಾಲಯದಿಂದ ಸಿ 
ದರ್ಜೆ ನೌಕರರಿಗೆ 
ಪಾವತಿಸಿದ ವೇತನ ಭತ್ಯೆಗಳನ್ನು 
ಮರು ವಸೂಲಿ ಮಾಡುವಂತಿಲ್ಲ 
ಎಂಬ ತೀರ್ಪು ಇದ್ದರೂ ಸದರಿ 


ಸರ್ವೋಚ್ಚ 
ಮತ್ತು ಡಿ 


ಒಮ್ಮೆ 
& 


ಕೆಎಟಿ ಅರ್ಜ ಸಂಖ್ಯೆ: ಗವ ತೀರ್ಪು 
ದಿನಾಂಕ:29/09/2018ರಲ್ಲಿ ಲ್ಲ & 7ಡಿ” ಗುಂಪಿನ 
ಸಿಬ್ಬಂದಿಯಿಂದ ಹೆಚ್ಚುವರಿಯಾಗಿ ನೀಡಿರುವ' ಮೊಬಲಗು 
ವಸೂಲಿ ಮಾಡಬಾರದೆಂದು ಮಾನ್ಯ ಸರ್ವೋಚ್ಛ 
ನ್ಯಾಯಾಲಯದಲ್ಲಿನ ಪ್ರಕರಣ (STATE OF PUNJAB 
VS. RAGIQ: MASIH (WHITE WASHER), (2015 AIR 


ನರರ ಷರು `ಪಸೂಲಿ 
ಮಾಡಲು ಒತ್ತಡ, 
ನಿಲುಗಡೆ ಹಾಗೂ 10, 15 
ವರ್ಷಗಳ ಕಾಲಮಿತಿ ವೇತನ 
| ಬಡ್ತಿಗಳನ್ನು 
ತಡೆಹಿಡಿಯುತ್ತಿರುವುದು ಸರ್ಕಾರದ 
! ಗಮನಕ್ಕೆ ಬಂದಿದೆಯೇ? 


ವೇತನ 


| ಉಲ್ಲಂಘಿಸಿ ನಿಯಮಬಾಹಿರವಾಗಿ ಪಾವತಿಸಿರುವ ಮೊತ್ತವನ್ನು 


5 ತರ್ಷ ಉಲ್ಲೇಖಿಸಿ ತೀರ್ಪ್ಷ ನೀಡಿರುತ್ತದೆ. 
ನ್ಯಾಯಾಲಯದ ತೀರ್ಪು. ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಅದರಂತೆ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಇವರ ಪತ್ರದಲ್ಲಿ ದಿನಾಂಕ:052/2020ರ 
ದಿನಾಂಕ:01/08/2008ರ ' ನಂತರ ನೇಮಕಗೊಂಡ ಸರ್ಕಾರಿ 
ಪೌಢಶಾಲಾ ಸಹ ಶಿಕ್ಷಕರುಗಳಿಗೆ ಸರ್ಕಾರದ ಆದೇಶಗಳನ್ನು 


ಸಂಬಂಧಪಟ್ಟ ಬಟವಾಡೆ ಅಧಿಕಾರಿಗಳಿಂದ ವಸೂಲಿ ಮಾಡಿ" 

ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ಜಮೆ ' ಮಾಡಲು ತಿಳಿಸಿದೆ. 
ಫೌಕರರಿಂದ ಮರು ವಸೂಲಿ ಮಾಡಲು ಒತ್ತಡ, ವೇತನ 
ನಿಲುಗಡೆ ಹಾಗೂ 10, 15 ವರ್ಷಗಳ ಕಾಲಮಿತಿ ವೇತನ 


ಬಡ್ತಿಗಳನ್ನು ತಡೆಹಿಯುವಂತೆ ಯಾವುದೇ ಆದೇಶ / 
ನಿರ್ದೇಶನ ನೀಡಿರುವುದಿಲ್ಲ. 
ಸಂಖ್ಯೆ ಇಪಿ 68 ಎಸ್‌ಎಲ್‌ಬಿ' 2021 ವಿ i 
ಎಸ್‌” ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


